


ಕರ್ನಾಟಕ ರಾಜ್ಯಕುಫ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೭, ೨೦೧೨ (ಪುಷ್ಯ ಓ, ಶಕ ವರ್ಷ ೧೯೩೪) ಸಂಚಿಕೆ ೫೧ 


ಭಾಗ-೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ, ಪರಿಹಾರ ಆಯುಕ್ತರು, ದ.ಕ. ಉಪವಿಭಾಗ-1, ಬೆಂದೂರ್‌ವೆಲ್‌, ಕಂಕನಾಡಿ, 
ಮಂಗಳೂರು -ಇವರ ನ್ಯಾಯಾಲಯ 


ಅಧಿಸೂಚನೆ ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌-27/2012ಎಫ್‌ ದಿನಾಂಕ: 7-11-2012 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1... ಶ್ರೀಮತಿ ಜುಬೇದಾ ಬಿನ್‌ ದಿ: ಬಿ.ಎಸ್‌. ಮೊಹಮ್ಮದ್‌ 1. ಅಬ್ದುಲ್‌ ಸಲಾಂ ಬಿನ್‌: ಮೊಹಮ್ಮದ್‌ ಕೆ. ವಾಸ: ಮನೆ 
2. ಶ್ರೀ ಅಹಮ್ಮದ್‌ ಹಾರೀಸ್‌, ಬಿನ್‌: ದಿ. ಬಿ.ಎಸ್‌. ಮೊಹಮ್ಮದ್‌ ನಂ-6/192 ಭಾರತ್‌ ಪೆಟ್ರೋಲ್‌ ಪಂಪಿನ ಹಿಂಬದಿ, 
3. ಶ್ರೀ ಅಬ್ಬುಲ್‌ ಆರೀಪ್‌ ಯಾನೆ ಅಬ್ಬುಲ್‌ ಹಾರಿಫ್‌ ಬಿನ್‌: ದಿ: ಪುದು ಗ್ರಾಮ, ಫರಂಗಿಪೇಟೆ, ಬ೦ಟ್ವಾಳ ತಾಲ್ಲೂಕು. 
ಬಿ.ಎಸ್‌. ಮೊಹಮ್ಮದ್‌ 2. ಪ್ರಬಂಧಕರು, ಶ್ರೀ ರಾಮ್‌ ಜನರಲ್‌ ಇನ್ಸೂರೆನ್ಸ್‌ 
4. ಆಶೀಬಾ ಬಾನು ಬಿನ್‌: ದಿ. ಬಿ.ಎಸ್‌. ಮೊಹಮ್ಮದ್‌ ವಾಸ: ಮನೆ ಕ೦.ಲಿ.,. ಇ-8, ಇಪಿಐಪಿ, ಆರ್‌.ಐ.ಐ.ಸಿ.ಒ ಸೀತಾಪುರ, 
ನಂ-19/89ಎ-167, ಕೆ.ಎಸ್‌.ಆರ್‌ನಗರ ಕರ್ನಾಡು, ಮುಲ್ಕಿ, ಜೈಪುರ, ರಾಜಸ್ಥಾನ-302 022. 


ಮಂಗಳೂರು. 
ಅರ್ಜಿದಾರಾಳಾದ ಶ್ರೀಮತಿ ಜುಬೇದಾ, ಬಿನ್‌: ದಿ. ಬಿ.ಎಸ್‌. ಮೊಹಮ್ಮದ್‌ ಇವರು ಗಂಡನಾದ ಶ್ರೀ ಬಿ.ಎಸ್‌. ಮೊಹಮ್ಮದ್‌ (ಚಾಲಕರು) 
ಇವರು 1ನೇ ಪ್ರತಿವಾದಿಗಳಾದ ಶ್ರೀ ಅಬ್ದುಲ್‌ ಸಲಾಂ, ಬಿನ್‌: ಮೊಹಮ್ಮದ್‌ ಕೆ. ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದ ದಿ: 07-04- 
2012 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರೀತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 

ಡಿ.ಜಿ. ನಾಗೇಶ್‌ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ದ.ಕ. ಉಪ ವಿಭಾಗ-1, ಮ೦ಗಳೂರು. 

೧.೧. 1460 


(೬೦೬೫) 


೬೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ಭಾಗ ೩ 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿ ನಿ. 441 ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನಿ. ದಾವಣಗೆರೆ ಇವರ ನ್ಯಾಯಾಲಯದಲ್ಲಿ 
ನಂ. 311, "ಎ' ಬ್ಲಾಕ್‌, ಶ್ರೀ ಡಿ. ದೇವರಾಜ ಅರಸ್‌ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ-577006. 
ಫಾರಂ-7 


ಅವಾರ್ಡ್‌ ಸಂಖ್ಯೆ: ಜೆಆರ್‌/ಡಿವಿಜಿ/ಡಿಐಎಸ್‌/10953/2003-04 ಇ.ಪಿ.ನಂ: 13/06-07 


38 ನೇ ರೂಲ್‌ 2(ಸಿ) 


ಸ್ಥಿರ ಸ್ಪತ್ತುಗಳ ಜಪ್ತಿ ನೋಟೀಸ್‌ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನ ಶ್ರೀ ಎಂ. ಸತೀಶ್‌ಬಾಬು ಬಿನ್‌ ಎಂ. ಗುರುಶಾ೦ತಪ್ಪ ನಿರ್ದೇಶಕರು, ಕರ್ನಾಟಕ ಪತ್ತಿನ ಸಹಕಾರ 
ಸಂಘ ನಿ. ದಾವಣಗೆರೆ ಇವರಿಗೆ ಜಪ್ತಿ ನೋಟೀಸ್‌ ಏನೆಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. ದಾವಣಗೆರೆಗೆ ನಿಮ್ಮಿಂದ ಬರಬೇಕಾದ 
ಹಣವನ್ನು ಕೊಡಬೇಕಾಗಿ ಬರಹ ಮೂಲಕ ನಿಮಗೆ ತಿಳಿಸಿದಾಗ್ಯೂ ಸದರಿ ಹಣ ರೂ. 20815818.00 ಮತ್ತು ಬಡ್ಡಿ. ಇತರೆಗಳನ್ನು ಈವರೆಗೂ ನೀವು 
ಕೊಡದೇ ಇರುವ ಕಾರಣದಿಂದಲೂ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕದಾದ ಕಾರಣಗಳನ್ನು ಕೊಡದೇ ಇದ್ದುದರಿಂದ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ 
ಸ್ಥಿರ ಸ್ವತ್ತುಗಳನ್ನು ಜಪ್ತಿ ಮಾಡಲ್ಪಟ್ಟವೆಂಬುದಾಗಿ ನಿಮಗೆ ಈ ಮೂಲಕ ತಿಳಿಸಿ ಮತ್ತು ಈ ಬಾಕಿ ಹಣವನ್ನು ದಿನಾ೦ಕ 20-09-2012ರ ಒಳಗಾಗಿ ಬಡ್ಡಿ 


ಮತ್ತು ಇತರೆ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ ಸ್ವತ್ತುಗಳು ಮಾರಾಟ ಮಾಡಲ್ಪಡುವುದು. 


ಮುಕ್ಕಾಂ: ದಾವಣಗೆರೆ 
ದಿನಾಂಕ: 29-08-2012 


ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
ಕೇಂದ್ರ ಕಛೇರಿ ದಾವಣಗೆರೆ. 


ಸ್ಥಿರ ಸ್ಪತ್ತುಗಳ ಯಾದೌಸ್ತು 


€ ಎಂ 
ಹರಿಹರ ತಾಲ್ಲೂಕಿನ ಕೊ೦ಡಜ್ಜಿ ಗ್ರಾಮದ ಸ.ನಂ.188/ ರ 3.20 ಎಕರೆ (ಮೂರು ಎಕರೆ ಇಪ್ಪತ್ತು ಗುಂಟೆ) ಜಮೀನು (ನೀರಾವರಿ) ಇದಕ್ಕೆ 
ಚೆಕ್‌ಬಂದಿ 


ಉತ್ತರಕ್ಕೆ:- ಬೆಟ್ಟ 


ದಕಿಿಣಕ್ಕೆ:- ಸೋಮಶೇಖರ್‌ ರವರ ಸ್ಪತು. 


ಯಂ 
ಪೂರ್ವಕ್ಕೆ- ಎಂ. ಜಿ. ಪ್ರಕಾಶ್‌ ರವರ ಸ್ಪತ್ತು. 
ಪಶ್ಚಿಮಕ್ಕೆ- ಸತೀಶ್‌ ಬಾಬುರವರ ಸ್ಪತ್ತು 
ಬ್ರ ಬ್‌ 
ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
7.೧.1429 ಕೇಂದ್ರ ಕಛೇರಿ ದಾವಣಗೆರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿ ನಿ. 441 ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನಿ, ದಾವಣಗೆರೆ ಇವರ ನ್ಯಾಯಾಲಯದಲ್ಲಿ 
ನಂ. 311, "ಎ' ಬ್ಲಾಕ್‌, ಶ್ರೀ ಡಿ. ದೇವರಾಜ ಅರಸ್‌ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ-577006. 
ಫಾರಂ-7 
ಅವಾರ್ಡ್‌ ಸಂಖ್ಯೆ: ಜೆಆರ್‌/ಡಿವಿಜಿ/ಡಿಐಎಸ್‌/10953/2003-04 ಇ.ಪಿ.ನಂ: 13/06-07 
38 ನೇ ರೂಲ್‌ 2(ಸಿ) 


ಸಿರ ಸತುಗಳ ಜಪ್ಲಿ ನೋಟೀಸ್‌ 
ಛ ಛಂ ಎಬಿ 


ದಾವಣಗೆರೆ ಜಿಲ್ಲೆ, ದಾವಣಗೆರೆ ನಗರದ ಡಾ: ಸಿ. ರಾಜು ಬಿನ್‌ ಡಾ: ಸಿ. ವೀರಣ್ಣ ನಿರ್ದೇಶಕರು, ಕರ್ನಾಟಕ ಪತ್ತಿನ ಸಹಕಾರ ಸಂಘ ನಿ. 
ದಾವಣಗೆರೆ ಇವರಿಗೆ ಜಪ್ತಿ ನೋಟೀಸ್‌ ಏನೆಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ., ದಾವಣಗೆರೆಗೆ ನಿಮ್ಮಿಂದ ಬರಬೇಕಾದ ಹಣವನ್ನು 
ಕೊಡಬೇಕಾಗಿ ಬರಹ ಮೂಲಕ ನಿಮಗೆ ತಿಳಿಸಿದಾಗ್ಯೂ ಸದರಿ ಹಣ ರೂ. 20815818.00 ಮತ್ತು ಬಡ್ಡಿ. ಇತರೆಗಳನ್ನು ಈವರೆಗೂ ನೀವು ಕೊಡದೇ 
ಇರುವ ಕಾರಣದಿಂದಲೂ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕದಾದ ಕಾರಣಗಳನ್ನು ಕೊಡದೇ ಇದ್ದುದರಿ೦ದ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ೬೦೬೭ 





ಸ್ವತ್ತುಗಳನ್ನು ಜಪ್ತಿ ಮಾಡಲ್ಪಟ್ಟಿವೆಂಬುದಾಗಿ ನಿಮಗೆ ಈ ಮೂಲಕ ತಿಳಿಸಿ ಮತ್ತು ಈ ಬಾಕಿ ಹಣವನ್ನು ದಿನಾಂಕ: 20-09-2012 ರ ಒಳಗಾಗಿ ಬಡ್ಡಿ 
ಮತ್ತು ಇತರೆ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ ಸ್ವತ್ತುಗಳು ಮಾರಾಟ ಮಾಡಲ್ಪಡುವುದು. 


ಮುಕ್ಕಾಂ: ದಾವಣಗೆರೆ 
ದಿನಾಂಕ: 29-08-2012 


ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
ಕೇಂದ್ರ ಕಛೇರಿ ದಾವಣಗೆರೆ. 


ಸ್ಥಿರ ಸ್ಫತ್ತುಗಳ ಯಾದೌಸ್ತು 


ಇ ಹಾಯಿ 
ದಾವಣಗೆರೆ ಮಹಾನಗರ ಪಾಲಿಕೆ ಹಾಸಬಾವಿ ಸರ್ಕಲ್‌ ಹತ್ತಿರ ಮಂಜುನಾಥ ಕ್ಲಿನಿಕ್‌ ಡೋರ್‌ ನಂ. 473/ಬಿ ಕಟ್ಟಡದ ಅಳತೆ 43 % 
10.20 ಮೀಟರ್‌ ಅಳತೆಯಲ್ಲಿರುವ ಆರ್‌. ಸಿ. ಸಿ. ಮನೆ ಇದಕ್ಕೆ ಜೆಕ್‌ ಬಂದಿ 


ಉತ್ತರಕ್ಕೆ:- ಎಂ. ನಾಗರಾಜಶೆಟ್ಟಿ ಅವರ ಮನೆ ನಂ. 474/ 
ಣಕ್ಕೆ;- ಹೆಚ್‌. ಎನ್‌. ಬಾಲಕೃಷ್ಣರವರ ಮನೆ ನಂ. 472 


ದಕ 
ಲು 
ಪೂರ್ವಕ್ಕೆ:- ರಸ್ತೆ 


ದಂ 


ಪಶ್ಚಿಮಕ್ಕೆ- ರಹಮತುಲ್ಲಾರವರ ಮನೆ 


ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
7.೧.1430 ಕೇಂದ್ರ ಕಛೇರಿ ದಾವಣಗೆರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿ ನಿ. 441 ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನಿ. ದಾವಣಗೆರೆ ಇವರ ನ್ಯಾಯಾಲಯದಲ್ಲಿ 


ನಂ. 311, "ಎ' ಬ್ಲಾಕ್‌, ಶ್ರೀ ಡಿ. ದೇವರಾಜ ಅರಸ್‌ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ-577006. 
ಫಾರಂ-7 
ಅವಾರ್ಡ್‌ ಸಂಖ್ಯೆ: ಜೆಆರ್‌/ಡಿವಿಜಿ/ಡಿಐಎಸ್‌/847/2002-03 ಇ.ಪಿ.ನಂ: 2/12-13 
38 ನೇ ರೂಲ್‌ 2(ಸಿ) 


ಸಿರ ಸತುಗಳ ಜಪ್ಲಿ ನೋಟೀಸ್‌ 
೧ ಯಂ ಎಬಿ 


ದಾವಣಗೆರೆ ಜಿಲ್ಲೆ, ದಾವಣಗೆರೆ ನಗರದ ಶ್ರೀ ಕೆ.ಆರ್‌. ಗ೦ಗರಾಜು, ಅಧ್ಯಕ್ಷರು, ಮಹತ್ಮಾಗಾ೦ಂಧಿ ಕ್ರೆಡಿಟ್‌ ಕೋ-ಆಪರೇಟವ್‌ ಸೊಸೈಟ ಲಿ. 
ದಾವಣಗೆರೆ ಇವರಿಗೆ ಜಪ್ತಿ ನೋಟೀಸ್‌ ಏನೆಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ., ದಾವಣಗೆರೆಗೆ ನಿಮ್ಮಿಂದ ಬರಬೇಕಾದ ಹಣವನ್ನು 
ಕೊಡಬೇಕಾಗಿ ಬರಹ ಮೂಲಕ ನಿಮಗೆ ತಿಳಿಸಿದಾಗ್ಯೂ ಸಹ ಸದರಿ ಹಣ ರೂ. 1469768.00 ಮತ್ತು ಬಡ್ಡಿ, ಇತರೆಗಳನ್ನು ಈವರೆಗೂ ನೀವು ಕೊಡದೇ 
ಇರುವ ಕಾರಣದಿಂದಲೂ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕದಾದ ಕಾರಣಗಳನ್ನು ಕೊಡದೇ ಇದ್ದುದರಿಂದ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ 
ಸ್ವತ್ತುಗಳನ್ನು ಜಪ್ತಿ ಮಾಡಲ್ಪಟ್ಟವೆ೦ಬುದಾಗಿ ನಿಮಗೆ ಈ ಮೂಲಕ ತಿಳಿಸಿ ಮತ್ತು ಈ ಬಾಕಿ ಹಣವನ್ನು ದಿನಾ೦ಕ 20-09-2012 ರ ಒಳಗಾಗಿ ಬಡ್ಡಿ 
ಮತ್ತು ಇತರೆ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ ಸ್ವತ್ತುಗಳು ಮಾರಾಟ ಮಾಡಲ್ಪಡುವುದು. 


ಮುಕ್ಕಾಂ: ದಾವಣಗೆರೆ 
ದಿನಾಂಕ: 29-08-2012 
ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. 
ಕೇಂದ್ರ ಕಛೇರಿ ದಾವಣಗೆರೆ. 


2೨. 


ರ ಸ್ಪತ್ತುಗಳ ಯಾದೌಸ್ತು 


ತಾವ 


9 


ದಾವಣಗೆರೆ ಮಹಾನಗರ ಪಾಲಿಕೆ ಬೇತೂರು ರಸ್ಕೆಯ 4ನೇ ಡಿವಿಜನ್‌ 4ನೇ ಕ್ರಾಸ್‌ ಇಮಾಮ್‌ ನಗರದಲ್ಲಿರುವ ಡೋರ್‌ ನಂ. 1156 ಮತ್ತು 
1157/ ರಲ್ಲಿನ 30 % 40 ಅಡಿಯಲ್ಲಿ ಕಟ್ಟಿರುವ ಆರ್‌.ಸಿ.ಸಿ. ಮನೆ ಇದಕ್ಕೆ ಚೆಕ್‌ಬಂದಿ 


ಉತ್ತರಕ್ಕೆ:- ರಸ್ತೆ 
ದಕ್ಷಿಣಕ್ಕೆ:- ಕನ್ಷರ್‌ ವೆನ್ಸಿ 


೬೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ಭಾಗ ೩ 





ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
7.೧. 1431 ಕೇಂದ್ರ ಕಛೇರಿ ದಾವಣಗೆರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿ ನಿ. 441 ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನಿ, ದಾವಣಗೆರೆ ಇವರ ನ್ಯಾಯಾಲಯದಲ್ಲಿ 
ನಂ. 311, "ಎ' ಬ್ಲಾಕ್‌, ಶ್ರೀ ಡಿ. ದೇವರಾಜ ಅರಸ್‌ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ-577006. 
ಫಾರಂ-7 
ಅವಾರ್ಡ್‌ ಸಂಖ್ಯೆ: 2259/2002-03 ಇ.ಪಿ.ನಂ: 185/02-03 
38 ನೇ ರೂಲ್‌ 2(ಸಿ) 
ಸ್ಥಿರ ಸ್ಪತ್ತುಗಳ ಜಪ್ತಿ ನೋಟೀಸ್‌ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನಲ್ಲಿರುವ ಸಮಾಪಕರು, ದಾವಣಗೆರೆ ಹತ್ತಿ ನೂಲಿನ ಕೈಮಗ್ಗ ನೇಕಾರರ ಸಹಕಾರ ಉತ್ಪಾದನಾ 
ಮತ್ತು ಮಾರಾಟ ಸಹಕಾರ ಸಂಘ ನಿ., (ರಾಮಲಿಂಗೇಶ್ವರ) ದಾವಣಗೆರೆ ಇವರಿಗೆ ಜಪ್ತಿ ನೋಟೀಸ್‌ ಏನೆಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನ್ನಿ ದಾವಣಗೆರೆಗೆ ನಿಮ್ಮಿಂದ ಬರಬೇಕಾದ ಹಣವನ್ನು ಕೊಡಬೇಕಾಗಿ ಬರಹ ಮೂಲಕ ನಿಮಗೆ ತಿಳಿಸಿದಾಗ್ಯೂ ಸದರಿ ಹಣ ರೂ. 
10,64,356/- ಮತ್ತು ಬಡ್ಡಿ, ಇತರೆಗಳನ್ನು ಈವರೆಗೂ ನೀವು ಕೊಡದೇ ಇರುವ ಕಾರಣದಿಂದಲೂ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕದಾದ ಕಾರಣಗಳನ್ನು 
ಕೊಡದೇ ಇದ್ದುದರಿಂದ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ ಸೊತ್ತುಗಳನ್ನು ಜಪ್ತಿ ಮಾಡಲ್ಪಟ್ಟವೆಂಬುದಾಗಿ ನಿಮಗೆ ಈ ಮೂಲಕ ತಿಳಿಸಿ ಮತ್ತು ಈ 


ಬಾಕಿ ಹಣವನ್ನು ದಿನಾ೦ಕ 30-08-2012 ರ ಒಳಗಾಗಿ ಬಡ್ಡಿ ಮತ್ತು ಇತರೆ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ 
ಸೊತ್ತುಗಳು ಮಾರಾಟ ಮಾಡಲ್ಪಡುವುದು. 


ಮುಕ್ಕಾಂ: ದಾವಣಗೆರೆ 
ದಿನಾಂಕ: 06-08-2012 
ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. 
ಕೇಂದ್ರ ಕಛೇರಿ ದಾವಣಗೆರೆ. 


2೨. 


ರ ಸ್ಪತ್ತುಗಳ ಯಾದೌಸ್ತು 


ಜಬ 


9 


ದಾವಣಗೆರೆ ಗ್ರಾಮದ ಸ.ನಂ. 131-1 ಎ 5 ರ ಪೈಕಿ ಸೈಟ್‌ ನಂ.14, 15 ಮತ್ತು 16ರಲ್ಲಿ ಒಟ್ಟು 65 ೬ 50 ಅಡಿಗಳ ಸೈಟುಗಳಲ್ಲಿ ಇರುವ 
ಸಾಮೂಹಿಕ ನೇಯ್ಗೆ ಕೇಂದ್ರದ ಕಟ್ಟಡ ಒಟ್ಟು ಅಳತೆ ಪೂರ್ವದಿ೦ದ ಪಶ್ಚಿಮಕ್ಕೆ 63.5 ಅಡಿಗಳು ಉತ್ತರದಿಂದ ದಕ್ಷಿಣಕ್ಕೆ 42.5 ಅಡಿಗಳು ಅಳತೆಯ ಸ್ಥಿರ 
ಆಸ್ತಿ ಕಟ್ಟಡ ಮತ್ತು ಪೂರ್ವ ಭಾಗದಲ್ಲಿ 17 ೬ 34.5 ಅಡಿಗಳ ಅಳತೆಯ ಆರ್‌.ಸಿ.ಸಿ. ಮೇಲ್ಭಾವಣಿ ಇರುವ ಮೇಲ್‌ ಮಹಡಿ ಕಟ್ಟಡ ಸಹಿತ ಇದಕ್ಕೆ ಚೆಕ್‌ 
ಬಂದಿ ಪೂರ್ವಕ್ಕೆ ಶ್ರೀಮತಿ ಕೆ. ಜಯಶ್ರೀ ಇವರ ಮನೆ, ಪಶ್ಚಿಮಕ್ಕೆ ಸೈಟ್‌ ನಂ. 13 ರ ಕಟ್ಟಡ (ಆ೦ಜನೇಯ ಶಾಲೆ) ಉತ್ತರಕ್ಕೆ 30 ಅಡಿ ಅಗಲದ ರಸ್ತೆ, 
ದಕ್ಷಿಣಕ್ಕೆ 130-1ಎ ರಲ್ಲಿರುವ ಸೊತ್ತುಗಳು. 

ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
7.೧.1432 ಕೇಂದ್ರ ಕಛೇರಿ ದಾವಣಗೆರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿ ನಿ. 441 ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನಿ, ದಾವಣಗೆರೆ ಇವರ ನ್ಯಾಯಾಲಯದಲ್ಲಿ 
ನಂ. 311, "ಎ' ಬ್ಲಾಕ್‌, ಶ್ರೀ ಡಿ. ದೇವರಾಜ ಅರಸ್‌ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ-577006. 
ಫಾರಂ-7 
ಅವಾರ್ಡ್‌ ಸಂಖ್ಯೆ: ಜೆಆರ್‌/ಡಿವಿಜಿ/ಡಿಐಎಸ್‌/10953/2003-04 ಇ.ಪಿ.ನಂ: 13/06-07 
38 ನೇ ರೂಲ್‌ 2(ಸಿ) 
ಸ್ಥಿರ ಸ್ಪತ್ತುಗಳ ಜಪ್ತಿ ನೋಟೀಸ್‌ 

ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನ ಶ್ರೀ ಕೆ. ವೀರಭದ್ರಪ್ಪ ಬಿನ್‌ ಕರಿಬಸಪ್ಪ ನಿರ್ದೇಶಕರು, ಕರ್ನಾಟಕ ಪತ್ತಿನ ಸಹಕಾರ ಸಂಘ ನಿ. 

ದಾವಣಗೆರೆ ಇವರಿಗೆ ಜಪ್ತಿ ನೋಟೀಸ್‌ ಏನೆಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. ದಾವಣಗೆರೆಗೆ ನಿಮ್ಮಿಂದ ಬರಬೇಕಾದ ಹಣವನ್ನು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ೬೦೬೯ 





ಕೊಡಬೇಕಾಗಿ ಬರಹ ಮೂಲಕ ನಿಮಗೆ ತಿಳಿಸಿದಾಗ್ಯೂ ಸದರಿ ಹಣ ರೂ. 20815818.00 ಮತ್ತು ಬಡ್ಡಿ, ಇತರೆಗಳನ್ನು ಈವರೆಗೂ ನೀವು ಕೊಡದೇ 
ಇರುವ ಕಾರಣದಿಂದಲೂ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕದಾದ ಕಾರಣಗಳನ್ನು ಕೊಡದೇ ಇದ್ದುದರಿಂದ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ 
ಸ್ವತ್ತುಗಳನ್ನು ಜಪ್ತಿ ಮಾಡಲ್ಪಟ್ಟಿವೆಂಬುದಾಗಿ ನಿಮಗೆ ಈ ಮೂಲಕ ತಿಳಿಸಿ ಮತ್ತು ಈ ಬಾಕಿ ಹಣವನ್ನು ದಿನಾಂಕ 20-09-2012ರ ಒಳಗಾಗಿ ಬಡ್ಡಿ ಮತ್ತು 


ಇತರೆ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ ಸ್ವತ್ತುಗಳು ಮಾರಾಟ ಮಾಡಲ್ಪಡುವುದು. 


ಮುಕ್ಕಾಂ: ದಾವಣಗೆರೆ 
ದಿನಾಂಕ: 29-08-2012 
ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
ಕೇಂದ್ರ ಕಛೇರಿ ದಾವಣಗೆರೆ. 
ಸ್ಥಿರ ಸ್ವತ್ತುಗಳ ಯಾದೌಸ್ತು 


ದಾವಣಗೆರೆ ತಾಲ್ಲೂಕಿನ ಹುಣಸೆಕಟ್ಟೆ ಗ್ರಾಮದ ಸ.ನಂ. 11/ಪ1 ರ 0.20 ಎಕರೆ (ಇಪ್ಪತ್ತು ಗುಂಟೆ) ಜಮೀನು (ಖುಷ್ಕಿ) ಇದಕ್ಕೆ ಚೆಕ್‌ ಬಂದಿ 


ಉತ್ತರಕ್ಕೆ:- ಕೆ.ವೀರಭದ್ರಪ್ಪನವರ ಜಮೀನು 
ದಕ್ಷಿಣಕ್ಕೆ:- ರಾಷ್ಟ್ರೀಯ ಹೆದ್ದಾರಿ ನಂ-4 
ಪೂರ್ವಕ್ಕೆ:- ವಿಜಯಕುಮಾರ್‌ ರವರ ಜಮೀನು 
ಪಶ್ಚಿಮಕ್ಕೆ:- ಶ್ರೀಮತಿ ಸುಧಾರವರ ಜಮೀನು 


ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ. 
7.೧, 1433 ಕೇಂದ್ರ ಕಛೇರಿ ದಾವಣಗೆರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿ ನಿ. 441 ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ನಿ, ದಾವಣಗೆರೆ ಇವರ ನ್ಯಾಯಾಲಯದಲ್ಲಿ 
ನಂ. 311, "ಎ' ಬ್ಲಾಕ್‌, ಶ್ರೀ ಡಿ. ದೇವರಾಜ ಅರಸ್‌ ಬಡಾವಣೆ, ಪಿ.ಬಿ. ರಸ್ತೆ, ದಾವಣಗೆರೆ-577006. 
ಫಾರಂ-7 
ಅವಾರ್ಡ್‌ ಸಂಖ್ಯೆ: 2256/99-2000 ಇ.ಪಿ.ನಂ: -184/02-03 
38 ನೇ ರೂಲ್‌ 2(ಸಿ) 


ಅಪ 


ರ ಸ್ಟ ಸಗಳ ಜಪ್ತಿ ನೋಟೀಸ್‌ 


ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನಲ್ಲಿರುವ ಕಾರ್ಯದರ್ಶಿ, ದಾವಣಗೆರೆ ಹತ್ತಿ ನೂಲಿನ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು 
ಮಾರಾಟ ಸಹಕಾರ ಸಂಘ ನಿ., (ನೀಲಕಂಠೇಶ್ವರ) ದಾವಣಗೆರೆ ಇವರಿಗೆ ಜಪ್ತಿ ನೋಟೀಸ್‌ ಏನೆಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ 
ನಿ. ದಾವಣಗೆರೆಗೆ ನಿಮ್ಮಂದ ಬರಬೇಕಾದ ಹಣವನ್ನು ಕೊಡಬೇಕಾಗಿ ಬರಹ ಮೂಲಕ ನಿಮಗೆ ತಿಳಿಸಿದಾಗ್ಯೂ ಸದರಿ ಹಣ ರೂ. 35,66,308/- ಮತ್ತು 
ಬಡ್ಡಿ, ಇತರೆಗಳನ್ನು ಈವರೆಗೂ ನೀವು ಕೊಡದೇ ಇರುವ ಕಾರಣದಿಂದಲೂ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕದಾದ ಕಾರಣಗಳನ್ನು ಕೊಡದೇ 
ಇದ್ದುದರಿಂದ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ ಸೊತ್ತುಗಳನ್ನು ಜಪ್ತಿ ಮಾಡಲ್ಪಟ್ಟವೆಂಬುದಾಗಿ ನಿಮಗೆ ಈ ಮೂಲಕ ತಿಳಿಸಿ ಮತ್ತು ಈ ಬಾಕಿ 
ಹಣವನ್ನು ದಿನಾಂಕ 22-09-2012 ರೊಳಗಾಗಿ ಬಡ್ಡಿ ಮತ್ತು ಇತರೆ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ 
ಸೊತ್ತುಗಳು ಮಾರಾಟ ಮಾಡಲ್ಪಡುವುದು. 


ಮುಕ್ಕಾಂ: ದಾವಣಗೆರೆ 
ದಿನಾಂಕ: 31-08-2012 
ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 
ಕೇಂದ್ರ ಕಛೇರಿ ದಾವಣಗೆರೆ. 


ಸಿರ ಸ್ಪತ್ಯುಗಳ ಯಾದೌಸ್ತು 
೧ ದ 


ಹಾದಿ 
ದಾವಣಗೆರೆ ಮಹಾನಗರ ಪಾಲಿಕೆ, ವಿಜಯನಗರ ಬಡಾವಣೆ ಕೊಂಡಜ್ಜಿ ರಸ್ತೆ ಸ. ನಂ. 131-1 ಎ 5ರ ಪೈಕಿ ಸೈಟ್‌ ನಂ. 7, 8, ಮತ್ತು 9 
ರಲ್ಲಿ ಒಟ್ಟು 75 ೬ 50 ಅಡಿಗಳ ಮೂರು ಸೈಟುಗಳಲ್ಲಿ ಇರುವ ಸಾಮೂಹಿಕ ನೇಯ್ಗೆ ಕೇಂದ್ರದ ಕಟ್ಟಡ ಒಟ್ಟು ಅಳತೆ ಪೂರ್ವದಿಂದ ಪಶ್ಚಿಮಕ್ಕೆ 75 
ಅಡಿಗಳು ಉತ್ತರದಿಂದ ದಕ್ಷಿಣಕ್ಕೆ 50 ಅಡಿಗಳ ಅಳತೆಯ ಸ್ಥಿರ ಆಸ್ಮಿ ಕಟ್ಟಡ. ಇದಕ್ಕೆ ಚಕ್ಕಬಂದಿ ಪೂರ್ವಕ್ಕೆ ಇದೇ ಸರ್ವೆ ನಂಬರಿನಲ್ಲಿರುವ ಎಲ್‌ ಜಿ. 


೬೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ಭಾಗ ೩ 





ಪಾಟೀಲ್‌ ರವರ ಸೈಟ್‌ ನಂ.10, ಪಶ್ಚಿಮಕ್ಕೆ ಇದೇ ಸರ್ವೆ ನಂ ನಲ್ಲಿರುವ ಸೈಟ್‌ ನಂ. 6 ಉತ್ತರಕ್ಕೆ ಹೋಟೆಲ್‌ ಶಿವಣ್ಣನವರ ಮನೆ ಮತ್ತು ಖಾಲಿ 
ನಿವೇಶನ 
ದಕಿಣಕ್ಕೆ 30 ಅಡಿ ರಸ್ತೆ 
ಬೃ ಸು ೨ 
ಮಾರಾಟಾಧಿಕಾರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, 


೧.೧. 1434 ಕೇ೦ದ್ರ ಕಛೇರಿ, ದಾವಣಗೆರೆ. 


ಜಿಲ್ಲಾಧಿಕಾರಿಗಳ ಕಛೇರಿ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ 
ಸಂ: ಜಿಶಿ/ಕ್ರಷರ್‌/ಅಧಿಸೂಚನೆ/2012-13, ದಿನಾಂಕ: 14-12-2012. 


ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲ್ಲೂಕು ಮತ್ತೂರು ಗ್ರಾಮದ ವ್ಯಾಪ್ತಿಯಲ್ಲಿ ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ 
(ಕ್ರಷರಗಳ- ನಿಯಂತ್ರಣ ಕಾಯ್ದೆ ಹಾಗೂ ನಿಯಮಾವಳಿ-2012 ರ ಅಡಿಯಲ್ಲಿ ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
ಬೆ೦ಗಳೂರುರವರಿ೦ದ ಅನುಮೋದಿಸಲ್ಪಟ್ಟಿರುವ (ಪ್ರಮಾಣೀಕರಣ ಆಗಿರುವ) ಸುರಕ್ಷಿತ ವಲಯಗಳಿಗಾಗಿ ಉದ್ದೇಶಿಸಿರುವ ಪ್ರದೇಶಗಳು. 


ಈ ಕೆಳಕ೦ಡ ಪಟ್ಟಿಯಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲ್ಲೂಕು ವ್ಯಾಪ್ತಿಯ ಮತ್ತೂರು ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಕಲ್ಲು ಪುಡಿ 
ಮಾಡುವ ಘಟಕಗಳನ್ನು ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಮಾವಳಿ -2012 ರಂತೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಕ್ಷಿತ ವಲಯಗಳನ್ನು 
ಸ್ಥಾಪಿಸಲು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆ೦ಗಳೂರು ಇವರಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಅದರಂತೆ 
ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮ೦ಡಳಿರವರು ಕಾಯಿದೆ ಹಾಗೂ ನಿಯಮಾವಳಿಯಂತೆ ಕೆಲವೊಂದು ನಿಬಂಧನೆಗಳನ್ನು 
ಸಡಿಲಿಸಿ ಪ್ರಮಾಣೀಕರಣ ಪತ್ರವನ್ನು ದಿನಾಂಕ: 29-11-2012ರಂದು ನೀಡಿರುತ್ತಾರೆ. ಹಾಗೂ ಭದ್ರಾವತಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸುರಕ್ಷಿತ 
ವಲಯಕ್ಕೆ ನಿರಾಕ್ಷೇಪಣಾ ಪತ್ರ ನೀಡಿರುತ್ತಾರೆ. 


ಸದರಿ ಪ್ರದೇಶಗಳಲ್ಲಿ ಸಾರ್ವಜನಿಕರು ಕಲ್ಲುಪುಡಿ ಮಾಡುವ ಘಟಕ ಸ್ಥಾಪಿಸಲು ಇಚ್ಛಿಸಿದಲ್ಲಿ ಅರ್ಜಿ ಪತ್ರಗಳನ್ನು ಸದಸ್ಯ ಕಾರ್ಯದರ್ಶಿಗಳಾದ 
ಹಿರಿಯ ಭೂವಿಜ್ಞಾನಿ (ಖನಿಜ)ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಶಿವಮೊಗ್ಗ ಇವರ ಕಛೇರಿಗೆ ಸಂಪರ್ಕಿಸಿ ಅರ್ಜಿ ನಮೂನೆಗಳನ್ನು ಪಡೆದುಕೊಳ್ಳಲು 


ಸೂಚಿಸಿದೆ. ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಶುಲ್ಕ ರೂ. 5000/- ಮತ್ತು ಲೈಸೆನ್ಸ್‌ ಶುಲ್ಕ ಪ್ರತಿ ಹೆಚ್‌ ಪಿ ಗೆ ರೂ. 100/- ಗಳೊಂದಿಗೆ 
ಲೈಸೆನ್ಸಿಂಗ್‌ ಪ್ರಾಧಿಕಾರ, ಶಿವಮೊಗ್ಗ ಇವರಿಗೆ ಸಲ್ಲಿಸಬಹುದಾಗಿದೆ. ಅನುಮೋದನೆಗೊಂಡ ಸುರಕ್ಷಿತ ವಲಯದ ಪಟ್ಟಿ ಈ ಕೆಳಗಿನಂತಿದೆ. 


ಶಿವಮೊಗ್ಗ ಜಿಲ್ಲೆಯ ಕಲ್ಲು ಪುಡಿ ಮಾಡುವ ಘಟಕಗಳ (ಕ್ರಷರಗಳ) ಅನುಮೋದಿಸಲಾದ ಸುರಕ್ಷಿತ ವಲಯದ ವಿವರ. 





ಕ್ರಮ ಸಂ. ಜಿಲ್ಲೆ 


೧ 


ತಾಲ್ಲೂಕು 


ಗ್ರಾಮದ ಹೆಸರು ಸ.ನಂ. 


ವಎಸ್ನೀರ್ಣ 
ದಂ 





1. 








ಶಿವಮೊಗ್ಗ 





ಶಿವಮೊಗ್ಗ 





ಮತ್ತೂರು 





200 ಸರ್ಕಾರಿ ಜಾಗ 





10.00 ಎಕರೆ 








ವಿಶೇಷ ಸೂಚನೆ:;- ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ಸಮಿತಿಯು ಮುಂದೆ ಕೈಗೊಳ್ಳಬಹುದಾದ ತೀರ್ಮಾನದ ಪರತ್ತಿಗೊಳಪಟ್ಟಿರುತ್ತದೆ. 


೧೧,1585 ಜಿಲ್ಲಾಧಿಕಾರಿಗಳು 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
೦೦॥॥/57೦/%/ 76೯5 ೧೯೧1೧711೯17 


೧೧೦೦೯೯011೦5 ೦ಗ 7೧೯ ೮೦1/111551011೯೧ ೦೯ ೦೦1111೯ ೧೦14( 7ಗ(5, (ಗಗಿಣ!1ಗಿ17ಗಗ),5ಗಿ110/11೦೧೯- 
೮೬ &೧1೯1೦811೦11 111೧೯೮೯೧ 5೯೦11೦1 594) ೦೧ 7ಗಣ (0೧/1೧7೧ ೧ ೫2(ಗಟ£ ಓ0೦೧೯೧ 760 0೦1, 2003. 


5 : (/ಗಿ7 ಗಿಂ. 2003- 01೩1(ಂ೦€ಈ100ಗ ಟ೧೮೦/ 50000೧ 59(4) 1908/0170 17 1816 ೦1! 1೫ ೩೦01೦೩೦೧1ಆ ೦0 
"0೦0೩೦9 ೦೧೮೦56 ೩೧೮ 08೩/7೦೦/ ' (60. 
61 : ಗಿ0010810೧ 68166: 03-09-2012 011//6. 1181900 ಗಿ010 7/೦೮೬೦15 16., 8870೩/0016. 711-29570128175. 


17 17೦ ೩00108100೧ 0166 ೩೦೦೪ ೦1 1//6. 1181500 ಓಿಂ1೦ 7೧/೦೮೬೦ 11೮. 10. 252/3, ೮೩೫೬೦// !1808/, (6೦೮1೦೦೧॥೮೩/೧೩೧೩॥ ೧೦೩೦, 
ಔ0/77387೩781, 88/7081076-560068 185 50೬001 ೦1೩11108100 760೩8/6170 176 1816 ೦1 1೫ ೩0010೫8016 ೦೧ "೮೦1೩06 ೦೧೮೦59 ೩೧೮ ೧೩೧೦೦! 

2. 560000 59(4) ೦1 07೮ (68/೧818/ 1810೦ ಗಿ೮೮೦೮ 7ಖ« ಗಿಂ. 2003 77000015 17 0೦೧7771551076/ ೦1 0೦771761018 7೦5 10 
018/1/ 17೮ 1816 ೦! 18 08/೩01ಆ ಟ೧೮0/ 1೧7೮ ಗಿಂ |! ೧೮ ೦೦೧51005 1! ೧೮೦೦55೩೧/ ೦7 900೦19೧1 50 10 60, 101 176 010೦56 ೦1 (781೧181೧1೧0 
11011710/ 17 17೮ ೦1 ೦1 ೩55೮5577675 ೩೧೮ ೦೦1೦0೦೧ ೦1! 79%67ಟಅ |! 15 978/71೧0 ೩೧೮ 10470 1೧8! 17೮ ೦181108100೧ 76೦0೬೦51೦6 0)/ 176 
6000/61 15 ೫೧1೧ 17ಅ 50006 ೦! 17೮ ೩1೦/5೩1೮ |0%1610೧ ೩೧೮ 1: 15 ೧೦೦೮೦55೩೧/ 17೩! 17ಅ ೦181108110೧ 0ಅ 155060 10/ 17ಆ 010056 01 
(7817181೧1೧0 ಟ೧11017710/ 17 176 ೦/4 ೦1 ೩55೦55/76015 ೩76 ೦೦1೦೦1೦೧ 01 9೪೦7೬೦ 


3. 16706 17 1010%//70 ೦1811081100 15 155006. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ೬೦೭೧ 





0೦ ಓ೧11೦/71೦11 11೦. ೦.೧. ೦೧. 104/12-13, 08717೯60: 22-10-2012 
|! 15 ೦18/1166 178! "0೮೦11೩06 ೦೧೮೨5೦ ೩೧೦ 7೩೧೦೦' ೩/೮ 18019 10 18 ೩! 5.5% (1೧ 611601 110೧7 01-08-2012 ೧601 69೧17/ 5|. 110. 86 
01 (71/6 50766016 10 076 (08/7818 '/816 ಗಿ೮೮66 ೫, 2003. 
೦೦೯11೧೧1 7೧1೧/೯1 


೧೯,1461 0೦17071551070/ ೦! 0೦177761018! 765, (೧1೧8188), 88708016 


೮೦1111 ೯೧೦1ಓ(| 7/೯5 ೧೧೧/೯೧77/1೯1(7 


೧೧೦೦೯೯011೦5 ೦ಗ 7೧೯ ೮೦1॥1/11551011೯೧ ೦೯ ೦೦1111೯ ೧೦॥14(1 7ಗಿ(5, ((6೧/[1ಗ1/ಗ/ಗಿ),5ಗ೫೦ಗ1೦೧೯- 
೮೩೧11೦811೦1! 111೧೯೯೧ 5೯೦171೦1 594) ೦ಗ 7ಗಣ (0೧/(1ಗ7ಗ ೧ ೫1(ಗಟ£ ಓ0ಏ೧೯೧ 77೧ ಗಿ೮1, 2003. 


50: (0/17 ಗಿಲ್‌. 2003- 0181110810೧ ಟ೧60/ 5೦೦1೦೧ 59(4) 1960816170 175 (81ಆ ೦1 18 ೩800108016 ೦0 
೦68 !/801176//-60., . 


01 : 001108100೧ 68160: 21-03-2012 01 1/6, ೦0೩೬೦೩ 08/5 87081016. (11: 29550075806) 


17 1೧6 ೩00೦೩1೦೧ ೦166 ೫೦೦೪೦ ೦! 1/6. 0೩/೮೩ 08/9, ೪0. ಗಿ-8, 1" ೦(೦55, 1* 51306, 7೦೦೧೩ 1೧೮೬೨[1೩ ಗಿ/೦೩, 887080೦/0 - 
560058 11೩5 500/1 ೦181108100೧ 1608106170 17 (೩19 ೦! 10 ೩೦01೦೩೦01೮ ೦೧ ೦೮೩/7 1/80೧1೧0/0/. 

2. 560000 59(4) ೦! 176 (೧೩/7೧೩1೩೩ 106 ಗಿ೮೮೦೮ 7ಖ« ಗಿಂ 2003 911000/019 176 0೦777115510೧6/ ೦! 0೦17776101೬ 7ಖೇ95 10 
018/1/ 17೮ 181ಆ ೦1 18 08/೩01೦ ಟ೧೮೦/ 1೧7ಅ ಗಂಗ 1! ೧೮ ೦೦೧5160/5 1! ೧೮೦೦55೩೧/ ೦7 900019೧1 50 10 60, 10 17ಆ 0056 ೦! 71೩/71811೧0 
ಟ೧11017710/ 1೧ 176 ೫೦/4 ೦1 855655776015 ೩೧೮ ೦೦॥೦೦॥೦೧ ೦1 (9060೧06 | 15 978/71706 ೩೧೮ 10070 178! 1೧೮ ೦18110810೧ 76೦0೬೦5166 0)/ 176 
0601061 15 ೫1೧1೧ 176 50006 ೦! 1೧೮ ೩೦/೦5೩೮ ಐ70%1610ಗ ೩೧೮ ॥: 15 ೧೦೦೨೦55೩೧/ 17೩ 1೧೮ ೦18/110810೧ 0ಅ 185066 10/ 17೮ 00056 01 
7೩1718171೧0 ಟ11011710/ 17 176 0/೦4 ೦! ೩55655776715 ೩೧7೮ ೦೦16೦100 ೦! 101೦೧೦ . 

3. 0/06 176 1010%//0 ೦1811108100 16 155000. 

0 ಓ೧11೦/711೦11 11೦. ೦.೧. ೦೧. 285/10-11, 01760: 16-10-2012 


























51.೫೦ 600096 ೦೯7 0೦೧೯ ೧ಣಗ7£ ೦ನ 7ಗ(/55೮0೦71101 
1. 68/ 5೧೩0170 [18011೧6 8461.20.11 
2. 68/ 1000170 [1801176 8461.40.26 
3. 068/ ಆ/1/0170 11801176 8461.40.21 5.5% 1017 01-08-2012 85 00 5|. 100. 8 0! 176 18016 ೧ 076 ೧001081007 
ಶೆ 51070 !/01೧6 8461.20.20 ೫೦. ೯೦0 116 ೦5೬ 2006 (8) ೮೫೦೦: 31.03-2006 011೧6 (0/7 ಗಿಂ(, 2003. 
8461.30.10 
ಠ್ರ್ಪ 80801176 180೧1೧6 
8461.30.20 
5.5% 0017 01.08.2012 ೩5 001 5|. 100. 33 01 176 1೩019 1೧ 17೮ ೧೦01081೦0೧ 
6. 8[೧6 [180೧1೧6 8458.11.00 
110. ೯0 316 ೦5೬ 2005 (1) ೮೫೦: 05-08-2005 01176 (0/17 &೦( 2003. 
5.5% 00೧7 01.08.2012 ೩8 06/ 51.120.8 0! 176 1೫016 1೧ 17೮ ೧೦01೦೫೦೧ 
7 !/11೧0 [18001೧6 8461.40.14 


10.೯0 116 ೮5೬ 2006 (8) 6೫196: 31.03.2006 01176 (0/7 ಗಿಂ, 2003. 





01೧7608 6176170 








8 8460.29.10 
[201೧೦ 5.5% 1107 01.08.2012 ೩5 00/ 51 [00.7 0! 1೧6 18016 1೧ 176 ೧011110810 
5ಗ೦9 ೧1761706 0೦. ೯0 116 ೦5 2006 (8) 68190:31.03.2006 01176 (0/17 ೧0 2003. 
9 8460.11.00 
[18001೧6 
5.5% 1017 01.08.2012 85 06 6೧॥7/ [10.6 01 176 18016 17 076 ೧0010800 
10 0/6 18011೧76 8459.29.50 


(1೦.೯0 116 ೦5 2006 (8) 68196: 31.03.2006 01176 (0/17 ಗಿಂ 2003. 




















೦೦೯11೧೧4 7೧1೧/71 


೧೧,1462 (0೦070711551010/ ೦! 0೮೦17776101 765, (1೧8188), 88/08/೦6. 


೬೦೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ 


ಭಾಗ ೩ 





೧೧೦೦೯೯011೦5 ೦ಗ 7೧೯ ಓ551517/61717 ೦೦॥1/1111551011೧೧ ೦೯ ೮೦1/1115 ೦1ಓ1 765. 
೦೦೩೬ ]/ಗಿ1 ೦೯೯1೦೯-360, ೧೧/11೯೧ ೯11110೧ 


708166 2” 11067100 2012 


೧/65671: ಗಿ.ಸ/. ೭೦1೦0[0೩7೩೩/, 0. ೦೦ 0೦೧7/70/. ೦1 ೮೦೧77. 7ಖ«95., 11/೦-360, ೧೩೧೦೦೦೧/೧ಟ!. 


50: 10೦55 01 0 7/77 1೧ ೦೩5 ೦1 1//9. 51601//7/8/4೩ 516615, ೧೩೧೦೦೦೧೧. 


01 : 10॥16/ ೮8100 24/07/2012 01 1//6. 5೧/66 516011/17೩/8/4೩ 51061, ೧೩೧೦೦೦೧೧೬/ 11೧: 29620241686. 


೧0817010: 


//6. 5೧/66 51661//78)/8/4೩ 5166/, ೦00: (ಓ.6.6., ೧.8, ೧೦೩೮, ೧೩೧೦0೦೧೧7ಟ/ 581115 019110! 118/0/1 (6817818438) 15 ೩ 16901510166 
66810/ 0೦176 ೦೧ 176 1195 ೦! 1715 011106 098/70 11೧ 29620241686. 7೧6 6೮9೫/ 1೧ ೧15 |910/ ೦166 ೫ 1691076706 ೩೦೦% ೧೩5 1೧0೧7೫06 ಓಜ 


176 010% 1797107606 "0" 10/77 156000 0)/ 176 ೮9/0೩/1760, 15 10೦5! 17 118751. 





5।. 110. 


0 ನಂ !10. 


[12317 ೦! 176 0೩/10/10 ೫/1017 '0' 1550೦6 


ಡಿ70001 











` 0-೧ 4104059 





5/೧॥ ೧೦11೧0 (೧) 16. 810011೧3, 60೩. 


1,07,75,041-00 











76 66810 ೧೩5 010೮೬೦೨೮ 176 01001 10/ ೧8170 1106 176 ೦೦೧71018101 10 00೦105 ೩07೦1೦95 10 1೦55 01 ೩೦೦೪೮ '0' 7೦/77 ೩೧೮ 


9600166 |70677710/ 8076 1೧ 182/0೬/ ೦1 176 ಆ೦%6/೧/77601 ೩5 18೫16೮ 6೦೫/7 ಟ೧60/ ೧1೦ 12(2) 8೩೧7೮ 12(9) 0! ೮57 601 1956. 


51೧09 179 ೩೦೦೪೦ 5806 'ಲಿ' 1೦/77 109! 1೧ 1೩751, 176 ೦/77 50 1೦9! 15 (08196 ೩9 171/8106. (106706 1716 ೦/೮೦/. 


೦:66! 110. ಸಿ೦೦7//೦-360/2012-13, 0೩1೦6 2" 11067100, 2012 


1೧. 110॥/ ೦1 17೮ ೦1/೦೮೧75187065 901೩17೦೮ ೩೦೦೪೦ 176 ೮ 10೧. 65. 1೫೦. 70(-೧ 4104059 16 11081006 ೩5 171816 ೫॥॥ 


17717661819 611601. 


ಓ.ಸ!. 0೦1೦0[0೩೧೩೪೩[, 
ಓ೦( 0೦೧7/70/. ೦1 ೮೦೧7೧7, 7೫65, 11/೦-360 ೧೩೧೮೦೦೦೧೧ಟ 


೦811೦೨ ೦1 16 1/೦. ಗಿ5೨೨15183೧1 ೮೦೧777155107೧61 ೦1 0೦071761018! 78/69., 1.೦೦೩! 1೩! ೦11106-360 ೧೩೧7೦ಏಂ೧೧ಟ! 


[10111166 ಿ10110/ 07001 ೧೬16 6(1) ೦ 1೧ ೦57 (21721883) ೧೬195 1957 


[1011110800 


110. ಸಿ೦೦7/೭/೦-360/2012-13, 0೩೭66 2" 1100671001 2012 


ಔ)/'/11ಆ ೦1 17 01019107೧5 01 ೧೬1೦ 12(2) 01 1೧೮ ೮57 (೧೮೦19(/೩10೦೧ & 7೬/7001) ೧1೦5 1957 ೩೧೮ ಔಟ1ಆ 6(6) ೩೧೮ 6( 01 ೦57 
(8/7812/48) ೧೬1೦5 1957, ॥! 1 ೧0/60) ೧೦11166 10 09761೩! 1೧107738100 1೧೩! 176 69018/8100 17 70/77-೮ 6695010606 06100/ 15 ೮9೦1೩/66 1006 


00501016 ೩೧0 171/೩1. 























$1, | [೬1100 (17016100 [1೩1736 ೩6 ೩66/6595 01106 ೧001511800 716 ೩66/6055 01 0೩6 01 ೧6076 ೧೦/1೩85 
0. 0066 10) 01 66೩161 10 011 6601818000 06ಗ110406 110, 176 60810110 1550601 051/ 
6601818000 701175 `01175/೩16 15566 0)/ (6 01176 66816 007 (76 01175 0)/ $10100 
(05! 66517066 0 6608171601 ೫/11 6816 010 00607 097 ಗಿಂ! 6601818000 15 / (716 66810/ | 6658066 
$10160 10111 15506 1956 8೩6 560! 

1 0. ₹0107 5. 110. | 50/66 51601/7888 5106 | 71 !//6. 51[॥ ೧೦೧6 | 20/06/2008 08! 155066 10 176 (೫ 
70-೫೧ 4104059 | 000: . (58 ನಿಡಿ, ೧046, | 29620241686 ೧/. 16,, 810707 061006 187-2008 
0106178! & 20010816 | ೧೩೧606೧0 581115 01 - 004. 876 |18/07-2008 

ಗ೩6ಗ 170181 8710001 01 











೧6. 1,07,75,041/- 





೧೧,1561 


ಓ.!. ೦1೦॥[೩೧2028[, 
೦ 0೦೧7/70/. ೦1 ೮೦೧717, 7೫65, 11/೦-360 ೧೩೧೮೦೦೦೧೧ಟ 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ೬೦೭೩ 





೦೯೯1೦6 ೦ನ 7೯ 11೯1/1೧೯೧ 5ರ೦೧೯7/೧)/, ಓ(ಗಿ೧/11೧7 ಗ ಗ 517ಗ1£ ೯೦೧/೬ 56೧1/1೦೯5 &೩171೦೧17/ 


[1)/2)/3 7೦01೩, ಗ.516062180 ೧೦೩೦, 827೧081016 - 560 027. 
11೦11೯1೦17101! 110.71. ಗಿ/2/2012, 0೩1೦6 17-09-2012 


7176 1000/70 0೦51/05 ೦1 176 0/೩/77೦೧ ೦! 7೮/77೩/೧೦೧! 10 ಗಿ೮8/೩15 17 176 ೦೩೮/6 ೦! 2191101 & 56891075 0೮06/191160 0191101 
& 56861005 06095, ೩5 ೮0181106 00100, ೩1೮ ೦1೮೦/66 1೧ 176 1716/69! ೦1 010 567/06, 10 186 9601 11007 076 1067000 01 176 68165, ೩5 
1716108160 ೩08/79! 17೦1 1950600/6 ೧೩೧7೦5- 
































51, ಬ ಕ 0೦೧8/66 10 ೫0100 ೦೧ ೪೫/೧100 6816 10 186 
10. 16 10510433113 01000506 0೧೩/09 ೩5 ೦೧೩177೩೧ ೦1 ೧(.ಗ 
" 5// 11.11.[೩/7//೩೮(೩/, ೧01/66 019110! & 56561075 0/೩/77೩7, 7೮/77೩7೦೧/ 0೦ | '//1[೧ 17777601816 611601 
೮006, 0೩೧680೦/6 ಗಿಂ೩೫, !//6010. 
2. 5೧/1 (ಓ1/.1877೧78187, ೧೦/೦೦ 0190101 & 568510೧5 0೧೫17೩7, 7೮/77೩೧೦೧/! ೦ | '//1[ 17777601816 911601 
೮006, 8೩೧68016 ೦೩೬೩ 112೧0010. 
3. 5೧0 ೫.ಡ.571//೩೧೧8/೩, 0೦೧೩/77೩೧, ೧೦1773೩೧೦೧! 10 | 28-09-2012 
೧0/66 0191101 & 56861079 0009, ೬01-08೩೮ ಗಿಂ೩೬೩., 0೧8೫೦೦. 
6 5೧ಗ ಓ.!1.501೩2ಟ(%೩/, 0೧೩/77೩೧, ೧೦1177೩೧೦೧! 10 | 28-09-2012 
೧60/66 0191101 & 56861079 0೮09, 8610೩7. ಗಿಂ೩೩., 8010೩೧. 
ಪ್ರ 5೧/1 00೦%೩೧/೩೦ ಗ. (2/೧ 0/೩1/7787, 7೮/77೩೧೦೧1 ೦ | 26-10-2012 
೧60/66 0190101 & 566610೧5 0006, ಆ೬॥೩1೦೩ ಗಿರ, 6೬1೩೦೩. 








ಸ/01/ ೩೦೦17177601 ೩5 ೮೧೫/77೩೧ ೦! ೧೬ಗ. 15 10/೩ 061೦೮ ೦! 5 9೩/5. 


(೦೬ ೩/6 60160 10 ೩ ೧700೧17)/ 51170 19 ೦1 1891 018/೧ 5818/ಗ/ 1೦55 1೧೮ ೩77001 ೦1 6೧5610೧ 19091/66 0) 1/೦೬, ೩5 
0701606 0೧60/ 17 70/7787601 10 ಗಿ೦೩! (ಲಿ॥(7೮/ 761775 ೩೧೮ 0೦೧೦1107೧5 ೦! ಗಿ0001೧1176೧1 0೦! 0೧೩177೩೧ ೩೧೮ ೦ಿ॥76/ 7೦/5008) 
ಓಿ776೧6/7611 ೧೬195, 2008. 


(೦೬ ೩/೦ 10ಗ೦/ 6೧1160 10 ೩ ೦೦೧೪9)/೩೧೦೮ 8೩100/೩೧೦೮ ೦1! ೧6.3,000/- 0.೧. ೩5 0/0೦%1೮69೮ ಟ೧06/ 17೮ 7೧೦/೧7೩೧7೮೦೧/ 10೦ ಗಿ೮೩೫ 
(೦॥೧೦/ 761775 ೩೧೮ ೮೦೧೮1೦೧5 ೦! 00017177601! ೦1 ೮೧೩/77೩೧ ೩೧೮ ೦1೧೮/ ೧೮/5೦೧5) ೧೬1೦5, 2003. 


(0೬ ೩76 ೧೦! 0೧11106 10/ ೩೧)/ ೦1೧೦/ ೩॥೦೫/೩/7೦೦/೨, 007೧6115 610., 


ಓಂ 61760166, )/೦ಟ ೩6 ೧೦/ಅ0)/ 1710/7760 10 116 ೩೧ 0೦6118೧0 01೦/6 (6೩/7೩18 51810 [9೦೫ 56ಗ/095 ಓ!೧೦11/ 178 /೦ಟ 60 
01 ೩೧೦ ೪/|| ೧0! ೧೩/೮ ೩೧)/ 5000 11787018! ೦ ೦0೧೮/ 1೧16/65! ೩5 15 1॥00/ 10 81601 |/6]೬610181/ )/೦ಟ/ 1೧01005, ೩5 5೦೧, ೩5 ೦೧೫/77೩೧ ೦1 
೧|_ಗ್ರ 35 ೦೦೧1೦77018106 ೧600/ 176 0/0%151075 ೦1 176 ೧೦/77೩/7೦೧! 1೦% ಗಿ೮೩/೩! (ಲಿ(೧೮/ 761775 ೩೧೮ 0೦೧೦11೦೧೨5 01 ಓ0[0017177611 0! ೦೧೩77೩೧ 
೩೧೮ ೦॥76/ 7೮/5೦೧೨) ೧೬1೦5, 2003. 
81/೦೧೧೯್ಶ೧ ೦೯ (0೦1/8೯ ೯£೯೦೬]11/£೯ ೦೧/1೧1/ಓ/1, 05೬5ಓ. 


'/15%/37೧210.'1.ಗಿ70361 
!/01700/ 560/618/0/ 
೧.0. 116 ((8/7818(೩ 51816 90೩ 561/0996 ಗಿ೬!೧೦/10/, 88೧70೩0೦76 


೧08110 11೦7106 
೦೧ ೯೦೧೦೯್ಲ೦೦॥೦ 11411/061/16117 5೦11೦115 ೧೧1/೧೯ 11171೯0 
(ಟಿ700/ ೧757100195 ೫೦1೬೧130) 176170 0) 
೧006. ೦8106: 1*' ೯10೦/, 71೧೮ 1/2116)/, 57702551/-001! 11೧, 80517055 7೩, ೦0-1೧16173601216 ೧170 70೩6, 88೧081016-560071 


[101106 15 ೦1೦0)/ 61೪೦೧ 101 0೦೧೮೩! 17101772100 112! 17೮ 7707100195 ೦1 '!/೦11010610010 11273001707! 50101005 7111816 1೧11106 
೩! ೩೧ 511230161727/ ಅಂ7೦[೩! 11001170 ೦! 1೧೮ ೮೦೧7॥೩೧])/ 1616 ೩! 19080, ಓ.೦೧711೩ ಗಿ, 5೦೧೦೧7೩, 0೦೩11೦1೧18, ಟ5 ಡಿ, ೦೧ /೦೮೧೦56೩)/, 


1೧6 7” [10%677300! 2012, 806 0೩5೨೦6 17 10110170 56018 86501/1100 10 ೪/176 [0 176 ೩0೦೪೮ ೦೦070೩೧)/ 1೦11೧1೩110/: 


“೧೯೮೦/60 7/1/7 ೧೩/0 1908/06 10 0176 5819 ೦! 17೮ ೮೦07॥೩/)/'5 051೧7೦55 ೩೧೮ 01500೧07080 ೦1 ೩೦0/11೦5 ೩೧೮ 1೬/1701 ೧೩/೧0 190816 
10 176 1650110೧ 6೫/66 4? ೦೦1೦0೦ 2012 085566 0 176 80೩/6 01 1601016 ೩೧೮ 176 66018/8100 01 50/070/ 061/0160 10 1೧6 700151187 


೬೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ಭಾಗ ೩ 





01 0೦77087105 ೧00/ 560000 488 01 17೮ ೮೦770೩7195 ಗಿಂ 1956, 518170 0175 17೮ ೮೦07೩7) 85 ೧೦ ೮೦೦5 ೫ 17೮ ೮೫0೦ ೦1 66018/8100 
1767601 ೦/ 178 1! | 0೮ ೩01೮ 10 ಏ೩ಖ)/ 15 06015 1೧ 1 /(೧1೧ 50೦೧ 606 ೧೦! 9೦೦೨೦1೧0 1769 1/68/9 1017 1೧೮ ೦೦೧777970917901 0! 1೧೮ 
1೧01೧0 0, 17 ೦೦/70೩0), '//01/0106 0010 [8೧80917671 500075 71೫೦ 11೧71160, ೧8/೧0 15 ೧೦೦1916766 ೦106 ೩। 50/9, 1* 100/, 
೧1೧ '/೩10)/, ಔ1770855)/-601 11೧6, 8917655 7೩/( 01-1710177601816 ೧1೧0 ೧೦೩೦, 8870೩೦/6-560071, 0೮ ೦೮೧೮ 0 ೦1೧1೩/ಗ1/, 09081 
10 5600007 484(1)(0) ೦1 176 ೮೦೧70೩೧1೨5 ಓಂ 1956 ೩೧೮ 176 ೦೦೧5601 ೦! 57೩/600160/9 ೦! 17೮ ೮೦7708/)/ ಅ ೩೧೮ 15 ೧/90)/ ೩೦೦೦7೮೦೮ 10! 176 
'/01718/)/ ೧6170 0 ೦! 17೮ ೮೦/70೩೧)/.” 


“೧೯5೦/5೦ ೧ಟ೧7೧ರನ 1೧8! |/(. 5 1/ 1/27/0೧8[೧, ಗಿ೮/೦೦೩೫೭೦, 88081016, ೧8/70 ೧1೧ ೧15 ೦01೦೮ ೩೦೦7೦55 ೩! ೦. 14, 13% ೦೦65, 
0೬೦೦೧0! 88/7081೦76-560002, (68/೧818 0೮ ೩೧೮ 16 ೧೮/೦0) ೩೦[೦॥71೦೮ ೩5 176 1೦ಟ1೮810/ 01 176 ೮೦0೧70೩೧) 10/ 176 010೦565 01 61೧0 
0 ೦1 17೮ 0೦/70೩0) 908/1 10 17 001910೧5 ೦! 560000 490(1) ೦1 176 ೮೦0730೩೧195 ಓಿಂ([ 1956, ೩೧6 1೧ ೧15 ೦೩0೩೦॥/ ೩5 110೮168101, !!!. 
5.1. 1/8/1೧8೧ ೪/1 /೦೦೦1/ಆ |! 25,000 (೧೮೦೮೦5 7/0೧0/ 71/6 17005876 0ಿ0/) 06 ೩೧೧೮೧ ೩5 16೧7೧61800೧ ೩೦೧0 ೪/೧ 
(617700/56770/1 10/ 18/6 ೩೧೮ ೦೬! ೦1 ೦೦೦! 00೦/7565, |! ೩೧)/.” 


“ಔರ5೦ಟ/5೧ ಗಟ೧7೧೮೧ 7/67 1//. 51/1/8718, 176 11016810/ 0 ೩೧೦ 15 ೧0/60)/ 6೧1000/0160 10 976/0156 ೩ ೦೪/೦/5 ೩5 010/1066 ॥7 
500-01809059 (1) 10 (1/) ೦! 940-660000 (2) 01 56000೧ 457 ೩೧೮ 560100 512 01 176 ೮೦೧70೩೧1೨5 ಓಿ0( 1956, 1೧70130170 6180100000 01 176 
೩55015 ೦! 17೮ 0೦77108/)/ 10 15 ೧76770079 ೩೧೦ 10 5ಟ0-6016081ಅ ೧15 ೦೫/೮೦15 ೩5 ೧೦ ಗ7೩/ ೮6917 1! 10/ ೩೮೧71151181 ೦೦೧೪೦೧1೦೧೦೦.” 


“೯5೦/೯೧ ೯ಟ೧7೯5೧ 711/7 ೧೦೩/೮ ೦1 01(ಆ೦1೦/5 ೦! 176 ೮೦೧70೩/)/ 06 ೩೧೦ 15 ೧೦760) ೩೬1೧೦07606 10 18ಅ 17೮ ೧೦೦೨55೩೧/ 51005 10 0% 
6110/89 10 176 ೫0೦೦ 19501/1005”. 


80೧೦೯೧೧ ೦೯ 7೧1೯ 8೦೧೧ 


0೩19: 7'” 1007706 2012 1110026 00(// 80/೦0! 


೧1806 : 507007೩, ಟ5% 0160101 
7೧೯ ೮೦11೧/1155 07, 1956 
೯೦೯1 11೦. 151 
(566 ೧೬16 315) 
11017106/9' ೦1೬7181)/ 1/170170-ಟ[0-1101106 ೦1 ಗಿ0[॥೦1711761/ ೦1 11102101 


(೧೬/5೩/71 10 5೨೦೦11೦೧ 516) 


[1೩776 01 176 0೦೦/70೩೧) '[/೦ಓ1010೦910010 11278097397! 50101107೧5 ೧11/219 1171106 

6615118100 10. ಶ್ವ 0749000 62011710056642 

ಓ!701506 ೮೩0೩ ಕ 1,00,00,000 

೧615191606 ೦11106 50109, 1" 510೦/, 71೧೮ 1/81, ಔ770259)/-0011 11೧, 80517655 ೧೩, ೦೧0- 


17101173561816 ೧1೧0 ೧೦೩6, 887081016-560071 


[121೬/6 ೦1 80617655 ಕ ೧/೦%16170 1317170 1೦ ೦೮1೩1೮ 178೧3066 561೦೮ 1೦0/೩7, ೦110106 
77373097700! ೨೦1!1೦೧೨ ೩೧೮ 5೦11/೩176 10೦೦15 1೧೩! ೨ಟಏ೦0೦1 0100೩1 ೦೦೧0೧೦೨೦೧1 
೪1೦10106. 


[1೩776 ೩೧೮ ೩೮೮/6595 ೦1 110೬168೦ ಕ 11/. 5 1/ 112710೧217 
॥10. 14, 13" ೦/೦೩5, ೦೮00೦೧06! 8೩70೩0೦6-560002, 1487೩1೩೩ 


70೫ ೦1 ಸಿ0001701160! 7" 110%01706/ 2012 

ಔ)/ ೧07 ೩0೦0೦1೧16೮ ಔ)/ ೩ 506018! 19501/1100 ೦! 17೮ 578/6070160/9 ೦! 17೮ ೮೦171॥0೩/)/ 

0೩19 : 08" 10001007 2012 ೦! '!/0೦110/0610010 !/೩738091760/! 5011075 ೧11/೩1 1111166 
೧1೩೦ : 8೩70೩0೦! (ಟಿ೧0! 1107710615 '/01/೧18// '!/1೧61೧0-00) 


5.1/. 1127]೧217 
೧.೧. 107 [೦೬1೮8101 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ೬೦೭೫ 





1101/11 ೧ಗ111//ಗಿ/5 
೧.611//ಗಿ/ ೯೯೦7೧1೯1೦6೩11೦1 
೧/010177೩ 10-01 
೧08110 11೦71೯1೦47101 


[10106 15 ೧0760) 01/90 10 ೩ 156/9 10 ಔ೩॥//೩)/ 1೧೮5 ೩೧೮ ಏ76771565 518106 ೦೧ 176 ೦೦17016196 560100 ೦! 176 ಟ೧66/ ೧0166 560000 01 176 
50017 /ಅ51617 ೧೩/1॥/೩/ 1೧೩! 17೦ 25,000 '/019 50 17 ಡಿ.0. ೦/೦/7೦೩೦ 1೩೦0೦೧ ೪/೦5 ೪! 0೮ ೦೧೦1೦1766೮ ೦೧ ೦7 ೩0೦/ 17 ೦81ಅ 50601106 
೩0೫751 176 560000. 


೦೧ ೩೧೮ 170೧7 076 58776 6816 176 ೦೪೦/ ೧೦೩೮ 118010೧ 165 5೧51 0೮ 0108100 ೩5 1/6 8 821 07795 ೩೧7೮ ೧೦ ಟ೧೩ಟ1701266 61500 5೧81 
೩0/1೦೩೦೧ ೦/1೦ 17 17 0/071710/ ೦1 176 5816 ೦೪೦/ ೧೦೩೮ 1೧೦5. 





5600800 0816 70೧6 





೩೧7೩7೧೩೦೩1೩71 (1೧700 10 1//5076 (1೧00 (೧೦ ಟಣ 31-10-2012 50417 '1/ಅ51617 ೧೩1/೩, 1೬01 
೩೧೮ 2೦/1! ॥೧೦5 1೧ 1/೩/೮5) 

















657/8170! (೧0!) 10 0೧1೦0೩೧೩॥/೩/ (1೧01) 31-10-2012 50417 '//65101೧ ೧೩॥/೩/, 101 





0೧161 ೧/೦]9೦1 11878061 
೧/೩)/ (60011108100 
5600766180೩6 


ಭಾರತೀಯ ರೈಲ್ವೆ 
ರೈಲ್ವೆ ವಿದ್ಯುದೀಕರಣ 
ಪ್ರಪತ್ರ 10-01 
ಸಾರ್ವಜನಿಕರ ಪ್ರಕಟಣೆ 


ನೈಯತ್ಯ ರೈಲ್ವೆಯ ಕೆಳಕಂಡ ವಿಭಾಗಗಳ ಪೂರ್ಣಗೊಂಡ ರೈಲ್ವೆ ಮಾರ್ಗಗಳ ಮತ್ತು ಪ್ರದೇಶಗಳ ಎಲ್ಲಾ ಬಳಕೆದಾರರಿಗೆ ಈ ಮೂಲಕ 
ತಿಳಿಯಪಡಿಸುವುದೇನೆಂದರೆ, ಕೆಳಗೆ ನಮೂದಿಸಿದ ವಿಭಾಗಗಳಲ್ಲಿ ನಿಗಧಿಪಡಿಸಿದ ದಿನಾಂಕದಿ೦ದ 25000 ವೋಲ್ಫ್‌ 50 ಹೆಚ್‌ರುಡ್‌ ಎಸಿ ಓವರ್‌ ಹೆಡ್‌ 
ಟ್ರಾಕ್ಷನ್‌ ಮಾರ್ಗಗಳನ್ನು ವಿದ್ಯುದೀಕರಿಸಲಾಗುವುದು. ಅಂದಿನಿಂದ ಓವರ್‌ಹೆಡ್‌ ಟ್ಯಾಕ್ಷನ್‌ ಮಾರ್ಗಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ವಿದ್ಯುತ್‌ 
ಹರಿಯುತ್ತಿರುವುದರಿಂದ. ಯಾವುದೇ ಅನಧಿಕೃತ ವ್ಯಕ್ತಿಗಳು ಮೇಲ್ಕಂಡ ಓವರ್‌ಹೆಡ್‌ ಮಾರ್ಗಗಳನ್ನು ಸಂಪರ್ಕಿಸುವುದಾಗಲೀ, ಕೆಲಸ 
ನಿರ್ವಹಿಸುವುದಾಗಲೀ ಮಾಡಬಾರದೆಂದು ಸೂಚಿಸಲಾಗಿದೆ. 





ಕ್ರಸಂ. ವಿಭಾಗ ದಿನಾಂಕ ವಲಯ 





| ರಾಮನಗರಂ (ಸೇರಿದಂತೆ) -. ಮೈಸೂರು (ಸೇರಿದಂತೆ) | 31-10-2012 ನೈಯತ್ಯ ರೈಲ್ವೆ, ಹುಬ್ಬಳ್ಳಿ 
(ಹೋಗುವ ಮತ್ತು ಬರುವ ಎರಡೂ ಮಾರ್ಗಗಳು ಮತ್ತು 
ಯಾರ್ಡ್‌ಗಳಲ್ಲಿನ ಮಾರ್ಗಗಳು) 

2 ಯಶವಂತಪುರ (ಎಕ್ಸೆಲ್‌) ದಿಂದ ಚಿಕ್ಕಬಾಣಾವಾರ (ಸೇರಿದಂತೆ) 31-10-2012 ನೈಯತ್ಯ ರೈಲ್ವೆ, ಹುಬ್ಬಳ್ಳಿ 
ಮುಖ್ಯ ಯೋಜನಾ ವ್ಯವಸ್ಥಾಪಕರು 
ರೈಲ್ವೆ ವಿದ್ಯುದೀಕರಣ, ಸಿಕೆಂದರಾಬಾದ್‌ 


























1101/11 ೧.ಗ11//ಗಿ/5 
೧.6111//ಗಿ/ ೯೯೦7೧1೯1೦6೩11೦1 
117೧೦000710! ೦ನ 10೦ 25 / 7೧40711011 
೧/010/77೩ 10-02 
/ಓ೧೧1॥11೦ 70೦ ೧೦೩೧ 055೧5 


|! 1 ೧011106 10/ 176 1೧01778100 01 076 7೬0॥೦ 178! 17 ೦೦೧7೨೦0೦೧0 ೪/1 (76 171706೬0100 01 25 (0/ ಗಿಆ 190010 7೩0100 ೦%9/ 176 1010/70 


560000೧9 ೦1 50007 'ಗ/ಆ5101೧ ೧೩॥//೩/, ೧0100! 0೩೦೨5 ೧೩೬/೮ ೦೦೦೧ 9760106 8! ೩ 17೮ 1906! ೦1೦5517095 ೪/೧ ೦1೦೩/ ೧೮610೧! 01 4.67 ೧7610 


೬೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨೭, ೨೦೧೨ ಭಾಗ ೩ 





೩೦೦6 ೧೦೩೮ 10%| ೪/7 ೩ 110॥/ 10 09೫೦/01 1೦೩೦5 ೦! 9೦೨5516 61001 170೧7 ೦೦171೧0 1೧10 ೦೦೧1೩೦! ೦/ 68೩70910೬95 ॥10747710/ 10 1/5 [180100 


1೦5. 





560000 70416 70೧6 





೧೩೧7೩೧೩0೩1೩ (1೧700 10 1/1/5076 (1೧00 (೧೦ ಟಣ 31-10-2012 50417 `1/ಅ51617 ೧೩/1//೩/, 1೬0/1 
೩೧೮ 2೦/1! ॥೧೦5 1೦೦) ॥೧೨5 1೧ 1/೩165) 





6578/7170! (೧01) 10 0೧100೩೧೩॥/೩/ (1೧01) 31-10-2012 50417 //65101೧ ೧೩॥//೩/, 101 

















೧01೦ ೩76 ೧೦/60) ೧೦1106 10 ೦೦5ಅ/7/ಅ 176 ೧610೧ 50601166 ೩೦೦೦ 10 176 10056 ೦1 10೩೮1೧0 697೧1015 ೩೧೮ 10 566 1೧೩! 17೮ 10೦೩೮5 ೦೩766 


17 (೦೩೮ :/6110195 ೮0 ೧011೧11709 176 ೧6100! 0೩೬೦೨5 0೧೮೮೦! ೩೧)/ ೦17೦೬೧75187095. 
776 68/7015 ೦ ೩ 1೦೩೮ ೦! 0«೦೮551/0 76107! ೩/೮ 100/0: 


1... 08/09/10 176 ೧6100! 0೩೦9 ೩೧೮ ೦೦೧5೦೦೦೧01! ೦೦೩1೬೦1೦೧0 10 176 7೦೩೮ ೩5 ೫6॥ ೩9 17೦ ೧೩॥/ 1೧. 
2... 0೩706110 176 ೧18101೩! ೦/ 6೦೬1೦77901! ೦೩1೦೦ ೦/ 17ಅ 6110196 1501(. 


3... 0೩709! 01 16 ೩೧೮ 15 ೦! 1ಆ ೮೬೮ 10೦ ೦೦೧1೩೦! ೫/7 68/೧0/0095 01070710/ 10 176 ೦೦೧೮೬೦1೦/9. 


0೧161 ೧/೦|9೦! 118೧8061 
೧/॥೩)/ (60011108100 


56076018086 
ಭಾರತೀಯ ರೈಲ್ವೆ 
ರೈಲ್ವೆ ವಿದ್ಯುದೀಕರಣ 
ಪ್ರಪತ್ರ 10-02 
ರಸ್ತೆ ಬಳಕೆದಾರರಿಗೆ ಎಚ್ಚರಿಕೆ 


ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ನೈಯತ್ಯ ರೈಲ್ವೆಯ ಕೆಳಕ೦ಡ ಸೆಕ್ಟನ್‌ಗಳಲ್ಲಿ 25 ಕೆವಿ ಏಸಿ ವಿದ್ಯುತ್‌ ಟ್ರಾಕ್ಷನ್‌ ಅಳವಡಿಕೆ 
ಮಾಡಲಾಗುತ್ತಿದೆ. ಅತಿ ಎತ್ತರದ ಸರಕು ತುಂಬಿದ ವಾಹನಗಳು ಲೈವ್‌ ಟ್ರಾಕ್ಟನ್‌ ವೈರ್‌ಗಳಲ್ಲಿ ಸ್ವರ್ಶಿಸದಂತೆ ಎಲ್ಲಾ ಲೆವೆಲ್‌ ಕ್ರಾಸಿಂಗ್‌ಗಳಲ್ಲಿ 4.67 


ಮೀಟರ್‌ ಎತ್ತರದಲ್ಲಿ ಹೈಟ್‌ ಗೇಜ್‌ಗಳನ್ನು ಸ್ಥಾಪಿಸಲಾಗಿದೆ. 











ತ್ರಸಂ. ವಿಭಾಗ ದಿನಾಂಕ ವಲಯ 
1 ರಾಮನಗರಂ ಯ(ಸೇರಿದಂತೆ) - ಮೈಸೂರು (ಸೇರಿದಂತೆ) | 31-10-2012 ನೈಯತ್ಯ ರೈಲ್ವೆ, ಹುಬ್ಬಳ್ಳಿ 
(ಎರಡೂ ಬದಿಯ ಮಾರ್ಗಗಳು ಹಾಗೂ ನಿಲ್ದಾಣಗಳಲ್ಲಿ ಲೂಪ್‌ 
ಮಾರ್ಗ ಸೇರಿ) 
2 ಯಶವಂತಪುರ (ಎಕ್ಸೆಲ್‌) ದಿ೦ದ ಚಿಕ್ಕಬಾಣಾವಾರ (ಸೇರಿದಂತೆ) | 31-10-2012 ನೈಯತ್ಯ ರೈಲ್ವೆ, ಹುಬ್ಬಳ್ಳಿ 




















ವಾಹನಗಳನ್ನು ಲೋಡ್‌ ಮಾಡುವಾಗ ಮೇಲೆ ನಿರ್ದಿಷ್ಟಗೊಳಿಸಿದ ಎತ್ತರವನ್ನ ಗಮನದಲ್ಲಿರಿಸಿಕೊಳ್ಳಬೇಕೆಂದು ಮತ್ತು ರಸ್ತೆ ಸಂಚಾರ ಮಾಡುವ 
ವಾಹನಗಳು ಯಾವುದೇ ಸಂದರ್ಭದಲ್ಲೂ ಹೈಟ್‌ ಗೇಜ್‌ಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರವಹಿಸಬೇಕೆಂದು ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. ಮಿತಿ 
ಮೀರಿದ ಎತ್ತರದಲ್ಲಿ ಲೋಡ್‌ ಮಾಡಿದರೆ ಉಂಟಾಗಬಹುದಾದ ಅಪಾಯಗಳು: 

1, ಹೈಟ್‌ ಗೇಜ್‌ಗಳಿಗೆ ಅಪಾಯ ಹಾಗೂ ತತ್ಸಂಬಂಧ ರಸ್ತೆ ಹಾಗೂ ರೈಲು ಮಾರ್ಗದ ಸಂಚಾರಕ್ಕೆ ಅಡಚಣೆ. 

2... ವಾಹನದಲ್ಲಿ ಸಾಗಿಸುತ್ತಿರುವ ವಸ್ತುಗಳ ಹಾಗೂ ಉಪಕರಣಗಳಿಗೆ ಮತ್ತು ಸ್ವಯಂ ವಾಹನಕ್ಕೂ ಅಪಾಯ 

3... ಕ೦ಡಕ್ಟರ್‌ಗಳ ಸಂಪರ್ಕಕ್ಕೆ ಬರುವುದರಿಂದ ಅಗ್ನಿ ದುರಂತದ ಹಾಗೂ ಜೀವಹಾನಿಯ ಸಾಧ್ಯತೆ. 


ಮುಖ್ಯ ಯೋಜನಾ ವ್ಯವಸ್ಥಾಪಕರು 
೧.೧. 115 ರೈಲ್ವೆ ವಿದ್ಯುದೀಕರಣ, ಸಿಕೆಂದರಾಬಾದ್‌ 


